ಕರ್ನಾಟಕ ವಿಧಾನಸಭೆ 


ಹದಿನಾಲ್ಡನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 18ನೇ ಜುಲೈ, 2013 
(ಸಮಯ: ಬೆಳಗ್ಗೆ 11.೦೦ ಗೆಂಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಐದನೇ ಪಟ್ಟ 
ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟ 


2. ಉಪ ಸಭಾಧ್ಯಕ್ಷರ ಚುನಾವಣೆ 


1 ಅ) ಶ್ರೀ ಶಿವಶಂಕರರೆಡ್ಡಿ ಎನ್‌.ಹೆಚ್‌. ಅವರನ್ನು ವಿಧಾನ ಸಭೆಯ ಉಪ ಸಭಾಧ್ಯಕ್ಷರನ್ನಾಗಿ 
ಚುನಾಯಿಸಬೇಕೆಂದು ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು ಸೂಚಿಸುವುದು. 


ಆ) ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಹಾಗೂ ಪಶು ಸಂಗೋಪನೆ ಸಚಿವರಾದ ಶ್ರೀ ಟ.ಬ. ಜಯಚಂದ್ರ 
ಅವರು ಅನುಮೋದಿಸುವುದು. 


11. ಅ) ಶ್ರೀ ಶಿವಶಂಕರರೆಡ್ಡಿ ಎನ್‌.ಹೆಚ್‌ ಅವರನ್ನು ವಿಧಾನ ಸಭೆಯ ಉಪ ಸಭಾಧ್ಯಕ್ಷರನ್ನಾಗಿ 
ಚುನಾಯುಸಬೇಕೆಂದು ಲೋಕೋಪಯೋಗಿ ಸಚಿವರಾದ ಡಾ॥। ಹೆಚ್‌.ಸಿ. ಮಹದೇವಪ್ಪ 
ಅವರು ಸೂಚಿಸುವುದು. 


ಆ) ಗೃಹ ಸಚಿವರಾದ ಶ್ರೀ ಕೆ.ಜೆ. ಜಾರ್ಜ್‌ ಅವರು ಅನುಮೋದಿಸುವುದು. 


3, ವಿತ್ತೀಯ ಕಾರ್ಯಕಲಾಪಗಳು 


೨೦13-14ನೇ ಸಾಅನ ಪರಿಷ್ಕೃತ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ ಹಾಗೂ ಬೇಡಿಕೆಗಳ ಮೇಅನ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 
15 ವಾಣಿಜ್ಯ ಮತ್ತು ಕೈಗಾರಿಕೆ 
24 ಇಂಧನ 


ಪು.ತಿ.ನೋ., 


—o- 


12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 

೦೩ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 

27 ಕಾನೂನು 

೨8 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯು, ಜೀವಿಶಾಸ್ತ್ರ ಮತ್ತು ಪರಿಸರ 

೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 

2೦ ಲೋಕೋಪಯೋಗಿ 

೦5 ಒಳಾಡಳತ ಮತ್ತು ಸಾರಿಗೆ 

೦೨ ಸಹಕಾರ 

16 ವಸತಿ 

19 ನಗರಾಭಿವೃದ್ಧಿ 

21 ಜಲಸಂಪನ್ಮೂಲ 

೦೦ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

10 ಸಮಾಜ ಕಲ್ಯಾಣ 

15 ಮಾಹಿತಿ ತಂತ್ರಜ್ಞಾನ 

26 ಯೋಜನೆ, ಸಾಂಖ್ಯಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 

೦1 ಕೃಷಿ ಮತ್ತು ತೋಟಗಾರಿಕೆ 

೦6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 

11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

೨5 ಕನ್ನಡ ಮತ್ತು ಸಂಸ್ಕೃತಿ 

23 ಕಾರ್ಮಿಕ 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು 2೦೦7-೦8ನೇ ಸಾಅನಲ್ಲ ಪ್ರಾರಂಭವಾಗಿದ್ದ ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜುಗಳೂ ಮೂಲಭೂತ ಸೌಕರ್ಯ ಹಾಗೂ ಬೋಧಕ/ 
ಬೋಧಕೇತರ ಸಿಬ್ಬಂದಿ ಕೊರತೆ ಹಾಗೂ ಹೊಸ ಸ್ನಾತಕೋತ್ತರ ವಿಭಾಗಗಳನ್ನು 
ತೆರೆಯುವ ಬಣ್ಣೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯುವುದು. 


ಪು.ತಿ.ನೋ,, 


8ಎ 


2. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಕಾರ್ಕಳ ತಾಲ್ಲೂಕಿನ ಮಿಯ್ಯಾರು ಗ್ರಾಮದಲ್ಲಿ 
ನಿರ್ಮಾಣಗೊಂಡಿರುವ ಮೊರಾರ್ಜ ದೇಸಾಯಿ ವಸತಿ ಶಾಲೆಯ ಕಾಮಗಾರಿಯು 
ಕಳಪೆಯಾಗಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ರಾಜ್ಯದಲ್ಲ ಹೊಸದಾಗಿ ತೆರೆಯಲಾಗಿರುವ ಕೃಷಿ 
ಕಾಲೇಜುಗಳಲ್ಲಿ ಮೂಲಭೂತ ಸೌಕಯ೯5ಥಗಳಲ್ಲದೇ ತೊಂದರೆಯಾಗುತ್ತಿರುವ ಬಗ್ಗೆ 
ಮಾನ್ಯ ಕೃಷಿ ಸಚವರ ಗಮನ ಸೆಳೆಯುವುದು. 


4. ಶ್ರೀ ಸಿ.ಆ. ರವಿ ಅವರು ಡಾ| ಜ.ಆರ್‌. ಅ೦ಬೇಡ್ಕರ್‌ ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ 
ನಿಯಮಿತ ದೇವರಾಜು ಅರಸು ಹಿ೦ದುಳದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ 
ವಾಲ್ಕೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ವತಿಯಂದ ಅನುಷ್ಠಾನಗೊಳ್ಳುತ್ತಿರುವ 
ಗಂಗಾಕಲ್ಯಾಣ ಯೋಜನೆ ಫಲಾನುಭವಿಗಳಗೆ ಸೌಲಭ್ಯ ದೊರಕದಿರುವ ಬಗ್ಗೆ ಮಾನ್ಯ 
ಸಮಾಜ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


೮. ಶ್ರೀ ಈಶ್ವರ್‌ ಬ. ಖಂಡ್ರೆ ಅವರು ಜೀದರ್‌ ಜಲ್ಲಾ ಪಂಚಾಯತ್‌ನಲ್ಲ ಹಿ೦ದುಳದ 
ಪ್ರದೇಶಗಳ ಅಭವೃದ್ಧಿ ನಿಧಿ ಯೋಜನೆಯಲ್ಲ ಹಣ ದುರುಪಯೋಗವಾಗಿರುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


6. ಶ್ರೀಯುತರುಗಳಾದ ಜ.ಟ.ದೇವೇಗೌಡ, ಡಿ.ನಾಗರಾಜಯ್ಯ, ಎಂ.ಟ. ಕೃಷ್ಣಪ್ಪ ಮತ್ತು 
ಇತರರು ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲರುವ ಕಾಲೇಜು ಶಿಕ್ಷಣ ಇಲಾಖೆಯ ಕಟ್ಟಡ 
ನಿರ್ಮಾಣ ಕಾಮಗಾರಿ ಪ್ರಾರಂಭ ಮಾಡದಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


5. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಕೆ.ಜಿ.ಬೋಪಯ್ಯ, ಅಪ್ಪಚ್ಚು ರಂಜನ್‌, 
ಅರವಿಂದ ಅ೦ಖಾವಳ, ಸಿ.ಟಿ. ರವಿ ಹಾಗೂ ಇತರರು ಡೆಂಘೀ ಜ್ವರ ನಿವಾರಣೆಗಾಗಿ 
ಪರ್ಯಾಯ ಚಿಕಿತ್ತೆಗಾಗಿ ಹೋಮಿಯೋಪತಿ, ಆಯುರ್ವೇದ ಹಾಗೂ ಯುನಾನಿ 
ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ವಿಚಾರದಲ್ಲ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ. ಹೆಚ್‌.ಡಿ. ರೇವಣ್ಣ, 
ಎನ್‌. ಚಲುವರಾಯ ಸ್ವಾಮಿ, ಎಂ.ಟ. ಕೃಷ್ಣಪ್ಪ, ವೈ.ಎಸ್‌.ವಿ. ದತ್ತ ಹಾಗೂ ಇತರರು 
ರಾಜ್ಯದ ಪ್ರಮುಖ ಬೆಳೆಯಾದ ತೆಂಗಿನ ಮರಗಳು ನಾಶವಾಗಿದ್ದು ರೈತರಿಗೆ ತುರ್ತಾಗಿ 
ನೆರವು ನೀಡುವ ವಿಚಾರದಲ್ಲ ನೀಡಿರುವ ಸೂಚನೆಯ ಬಣ್ಣೆ ಚರ್ಚೆ 


ಪು.ತಿ.ನೋ., 


೨4 


6. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


ಶ್ರೀ ಹೆಚ್‌.ಡಿ. ರೇವಣ್ಣ ಅವರು “ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ 
ಕಾರ್ಯವೈಖರಿ” ಬಗ್ಗೆ ದಿನಾಂಕ: 17.೦7.2೦13 ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 
4ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 45 (ಐ೮6)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


7. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


1. ತೀ ಹೆಚ್‌.ಕೆ ಕುಮಾರಸ್ವಾಮಿ, ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು 


“೭೦೦8ರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಪುನರ್‌ವಿಂಗಡಣಿಯನ್ನು ಮಾಡುವಾಗ 
ಭೌಗೋಳಕ ವಿಸ್ತೀರ್ಣ ಮತ್ತು ಪ್ರದೇಶಾವಾರು ಸಮಸ್ಯೆಗಳನ್ನು ಪರಿಗಣಿಸದೆ 
ಜನಸ೦ಖ್ಯೆಯ ಆಧಾರದ ಮೇಲೆ ಪುನರ್‌ವಿಂಗಡಣೆಯನ್ನು ಮಾಡಲಾಗಿದ್ದು, 
ಸರ್ಕಾರದಿಂದ ಅನುದಾನವು ಬಡುಗಡೆಯಾಗುವಾಗ ಜನಸಂಖ್ಯೆ ಆಧಾರದ ಮೇಲೆ 
ಬಡುಗಡೆಯಾಗಿರುವುದರಿಂದ ಭೌಗೋಳಕವಾಗಿ ಹೆಚ್ಚು ವಿಸ್ತೀಣ೯ವುಳ್ಳ ಮತ್ತು ವಿವಿಧ 
ರೀತಿಯ ಸಮಸ್ಯೆಗಳರುವ ಕ್ಷೇತ್ರಗಳ ಅಭಿವೃದ್ಧಿಗೆ ಇದರಿಂದ ಹಿನ್ನಡೆಯುಂಬಾಗುತ್ತಿದ್ದು 
ಜನಸಂಖ್ಯೇಯನ್ನು ಆಧಾರವಾಗಿಟ್ಟುಕೊಳ್ಳದೇ ಭೌಗೋಆಕ ವಿಸ್ತೀರ್ಣ ಮತ್ತು 
ಸಮಸ್ಯೆಗಳಗನುಗುಣವಾಗಿ ಕ್ಷೇತ್ರಗಳಗೆ ಅನುದಾನ ಬಡುಗಡೆ ಮಾಡಬೇಕೆಂದು ಅದರಲ್ಲೂ 
ವಿಶೇಷವಾಗಿ ಭೌಗೋಳಕವಾಗಿ ಹೆಚ್ಚು ಸಮಸ್ಯೆ ಇರುವ ಮಲೆನಾಡು ಭಾಗಗಳಗೆ 
ಅಗತ್ಯವಾದ ಅನುದಾನಗಳನ್ನು ಜಡುಗಡೆ ಮಾಡಬೇಕೆಂದು ಸದನವು ಸರ್ಕಾರವನ್ನು 
ಒತ್ತಾಯಿಸುತ್ತದೆ.'” 


ಪಿ.ಓಂಪಕಾಶ 
ಕಾರ್ಯದರ್ಶಿ 


Rg N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www, kar.nic.in/kla) 


